ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


: 346 


ಸದಸ್ಯರ ಹೆಸ : ಶ್ರೀ ಎಸ್‌.ಎಲ್‌.ಭೋಜೇಗೌಡ 
ಉತ್ತರಿಸುವ ಸಜೆವರು : ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 06-03-2020 

[ ಕಸ ಪ್ರಶ್ನೆ [ ಉತ್ತರ 

ಅ | ಗ್ರಾಮೀಣ ಪ್ರದೇಶದಲ್ಲಿ ಸಂಚರಿಸುತ್ತಿರುವ ಗ್ರಾಮೀಣ ಪ್ರದೇಶದಲ್ಲಿ ಕವಚ ಮತ್ತು ತಾಂತ್ರಿಕವಾಗಿ 
ಸಾರಿಗೆ ಬಸ್ಸುಗಳು ಹಳೆಯದಾಗಿದ್ದು, ಸುಸ್ಥಿತಿಯಲ್ಲಿರುವ ವಾಹನಗಳನ್ನೇ ಮಾರ್ಗ ಕಾರ್ಯಾಚರಣೆಗೆ 
ಅಲ್ಲಲ್ಲಿ ಕೆಟ್ಟು ನಿಲ್ಲುತ್ತಿರುವುದು ಸರ್ಕಾರದ ನಿಯೋಜಿಸಲಾಗುತ್ತಿರುತ್ತದೆ. 

೨. 

ನಿಮಸಕ್ಕೆ ಚಾವಿದೆಯೋ? ಸದರಿ ಮಾರ್ಗಗಳಲ್ಲಿ ವಾಹನಗಳು ಯಾವುದೇ 
ತೊಂದರೆಯಿಲ್ಲದೆ ಕಾರ್ಯಾಚರಣೆಯಾಗುತ್ತಿದ್ದು, ಅನಿವಾರ್ಯ 
ಪರಿಸ್ಥಿತಿಯಲ್ಲಿ ಅವಘಡಗಳು ಸಂಭವಿಸಿದಾಗ, ಅಂತಹ 
ಸಂದರ್ಭಗಳಲ್ಲಿ ಕೂಡಲೇ ವಾಹನವನ್ನು ದುರಸ್ತಿಪಡಿಸಿ 
ಕಾರ್ಯಾಚರಣೆ ಮುಂದುವರೆಸಲು ಕ್ರಮ 
ಕೈಗೊಳ್ಳಲಾಗುತ್ತಿರುತ್ತದೆ. ಇಲ್ಲವಾದಲ್ಲಿ ತುರ್ತಾಗಿ ಬದಲಿ 
ವಾಹನಗಳ ವ್ಯವಸ್ಥೆಯನ್ನು ಮಾಡಲಾಗುತ್ತಿರುತ್ತದೆ. 

ಆ |ಹಾಗಿದ್ದಲ್ಲಿ, ಗ್ರಾಮೀಣ ಪ್ರದೇಶದ ಗ್ರಾಮೀಣ ಪ್ರದೇಶದ ರೈತರು/ 
ರೈತರು/ರೋಗಿಗಳು/ವಿದ್ಯಾರ್ಥಿಗಳಿಗೆ ರೋಗಿಗಳು/ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ 
ತೊಂದರೆಯಾಗುತ್ತಿರುವುದು ಸರ್ಕಾರದ | ಸಾರಿಗೆಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಾರ್ಯಾಚರಣೆ 
ಗಮನಕ್ಕೆ ಬಂದಿದೆಯೇ; ಮಾಡಲಾಗುತ್ತಿದೆ ಹಾಗೂ ಹಂತ ಹಂತವಾಗಿ ಹೊಸ 

ವಾಹನಗಳನ್ನು ಖರೀದಿಸಿ ಹಳೆಯ ವಾಹನಗಳನ್ನು 
ನಿಷ್ಠಿಯೆಗೊಳಿಸಲಾಗುತ್ತಿದೆ. 
ಮ ಸು ರ! ಡಿ ಮ 
id 

ಇ | ಹಾಗಿದ್ದಲ್ಲಿ, ಇಂತಹ ಬಸ್ಸುಗಳನ್ನು ಹಳೆಯ, ನಿಗದಿತ ಕಮೀ. ಕ್ರಮಿಸಿದ ಮತ್ತು 
ಬದಲಾಯಿಸಿ ಹೊಸ ಬಸುಗಳನು RE ವ ಟು 
BE ee ~ ಸ ದೋಷಪೂರಿತ ವಾಹನಗಳನ್ನು ಗುರುತಿಸಿ ಆಗಿಂದಾಗ್ಗೆ 
3 FS Bs 3ನ | ನಿರುಪಯುಕ್ತಗೊಳಿಸಲು ಕ್ರಮ ಕೈಗೊಂಡು ಹೊಸ 

ಕ್ವಜಸಾಪುುಃ ವಾಹನಗಳನ್ನು ಸೇರ್ಪಡೆಗೊಳಿಸಲಾಗುತ್ತಿರುತ್ತದೆ. 
ಪ್ರಸ್ತುತ ಗ್ರಾಮೀಣ ಪ್ರದೇಶಗಳಿಗೆ ಸಂಚರಿಸುತ್ತಿರುವ 


ವಾಹನಗಳು ಸುಸ್ಥಿತಿಯಲ್ಲಿರುತ್ತವೆ. ಅಲ್ಲದೆ, ಸದರಿ ಮಾರ್ಗಗಳಿಗೆ 
ಹೊಸ ವಾಹನಗಳ ಅವಶ್ಯವಿದ್ದಲ್ಲಿ, ಅಂತಹ ಪ್ರದೇಶಗಳಿಗೆ 


ಸಂಖ್ಯೆ: ಟಿಡಿ 29 ಟಿಸಿಕ್ಕ್ಯೂ 2020 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


